Kerala Gazette No.30 dated 26th July 2016 . 
PART I 


Section ji 


Btv 


VERNMENT 


STube 


OF KERALS 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ- ಬಿ ) ಇಲಾಖೆ 


ಅಧಿಸೂಚನೆ 


ನಂಬ್ರ 14397/ ಲೆಗ್ , ಬಿ2/ 2013/ ಕಾನೂನು, 


ತಿರುವನಂತಪುರಂ, 


2015 ಫೆಬ್ರುವರಿ , 2 , 
1190 ಮಕರ 19/ 
1936 ಮಾಘ 13 . 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು. ವಿಧಾನಸಭೆ ಮಂಜೂರು ಮಾಡಿದಂತಹ 
ಮಸೂದೆಗೆ, 2015 ಜನವರಿ 20ನೇ ದಿನಾಂಕದಂದು ರಾಷ್ಟ್ರಪತಿಯವರ ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಸಿ. ರಮಣಿ, 
ಕಾನೂನುಖಾತೆ ವಿಶೇಷ ಕಾರ್ಯದರ್ಶಿ . 


2015ರ 6ನೇ ಅಧಿನಿಯಮ 
2014ರ ಕೇರಳ ಭೂ ಸುಧಾರಣೆಗಳ (ತಿದ್ದುಪಡಿ) ಅಧಿನಿಯಮ 
1963ರ ಕೇರಳ ಭೂ ಸುಧಾರಣೆಗಳ ಅಧಿನಿಯಮವನ್ನು ಮತ್ತಷ್ಟೂ ತಿದ್ದುಪಡಿ 

ಮಾಡುವುದಕ್ಕಿರುವ 


ಟ 


ಒಂದು 
ಅಧಿನಿಯಮ 


ಪೀಠಿಕೆ - 1963ರ ಕೇರಳ ಭೂ ಸುಧಾರಣೆಗಳ ಅಧಿನಿಯಮವನ್ನು ಇನ್ನು ಮುಂದಿನ 
ಅಗತ್ಯಗಳಿಗಾಗಿ ಮತ್ತಷ್ಟೂ ತಿದ್ದುಪಡಿಮಾಡುವುದು ಯುಕ್ತವಾಗಿರುವುದರಿಂದಲೂ , 

ಭಾರತ ಗಣರಾಜ್ಯದ ಅರುವತೈದನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು: 


1. ಸಣ್ಣ ಹೆಸರು ಮತ್ತು ಪ್ರಾರಂಭ . (1 ) ಈ ಅಧಿನಿಯಮವನ್ನು 2014ರ ಕೇರಳ 
ಭೂ ಸುಧಾರಣೆಗಳ ( ತಿದ್ದುಪಡಿ) ಅಧಿನಿಯಮ ಎಂದು ಕರೆಯಬಹುದು. 

( 2) ವಿಭಾಗ 2 , 2006 ಅಕ್ಟೋಬರ್ 18ನೇ ದಿನಾಂಕದಂದು ಜಾರಿಗೆ 
ಬಂದಿರುವುದಾಗಿಯೂ ವಿಭಾಗ 3 , 2012 ಜೂನ್ 19ನೇ ದಿನಾಂಕದಂದು ಜಾರಿಗೆ 
ಬಂದಿರುವುದಾಗಿಯೂ ಭಾವಿಸತಕ್ಕದ್ದು. 

2 . ವಿಭಾಗ 7ಇ ಯ ತಿದ್ದುಪಡಿ. - 1963ರ ಕೇರಳ ಭೂ ಸುಧಾರಣೆಗಳ 
ಅಧಿನಿಯಮ ( 1964ರ 1) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆ೦ದು 
ಉಲ್ಲೇಖಿಸಲ್ಪಡುವುದು) ದ ವಿಭಾಗ 7ಇಯಲ್ಲಿ, “ ನಾಲ್ಕು ಹೆಕ್ಟರ್‌ಗಳು ” ಎಂಬ ಪದಗಳ ಬದಲು 
“1 ಹೆಕ್ಟರ್ 61 ಆರ್‌ಗಳು ಹಾಗೂ 87 ಚದುರ ಮೀಟರುಗಳು ” ಎಂಬ ಪದಗಳನ್ನು 
ಹಾಗೂ ಅಂಕೆಗಳನ್ನು ಸೇರಿಸತಕ್ಕದ್ದು. 

_ 3 . ವಿಭಾಗ 81ರ ತಿದ್ದುಪಡಿ . ಪ್ರಧಾನ ಅಧಿನಿಯಮದ ವಿಭಾಗ 81ರಲ್ಲಿ, 
ಉಪ- ವಿಭಾಗ ( 4) ರಲ್ಲಿ ಉಪಯೋಗಿಸಬಹುದು ” ಎಂಬ ಪದಗಳ ಬದಲು, ಅಂತಹ 
ಪ್ರತಿಬಂಧಗಳಿಗೆ ಹಾಗೂ ಷರತ್ತುಗಳಿಗೆ ವಿಧೇಯವಾಗಿ ನಿಗದಿಪಡಿಸಬಹುದಾದಂತೆ 
ಉಪಯೋಗಿಸಬಹುದು ” ಹಾಗೂ “ಕೃಷಿ ಬೆಳೆಗಳು ” ಎಂಬ ಪದಗಳ ಬದಲು “ಕೃಷಿ ಬೆಳೆಗಳು 
ಅಥವಾ ಹೈನುಗಾರಿಕೆ ನಡೆಸಲು ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

_ 52 


